ಈ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ  :1309 
ಸದಸ್ಯರ ಹೆಸರು : ಶ್ರೀ ಘೋಟ್ಟೇಕರ ಶ್ರೀಕಾಂತ ಲಕ್ಷ್ಮಣ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸುವ ದಿನಾಂಕ : 18-03-2020 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
3 ಪ್ರಶ್ನೆ ತ್ತರ 
ಸಂ. ಪನ್ನ ಉತ್ತ 
ಅ) ಅಕ್ರಮ-ಸಕ್ರಮಕ್ಕಾಗಿ ಬಗರ್‌ಹುಕುಂ ' ಸಮಿತಿಗಳನ್ನು ಕರ್ನಾಟಕ ಭೂ ಕೆಂದಾಯ ಅಧಿನಿಯಮ, 


ರಚನೆ ಮಾಡಲಾಗಿದೆಯೇ; 
ನೀಡುವುದು; 


ಹಾಗಿದ್ದಲ್ಲಿ, ವಿವರ 


1964ರ ಕಲಂ 9೪4-ಎ ರಡಿಯಲ್ಲಿ ವಿಧಾನಸಭಾ 
ಕ್ಷೇತ್ರವಾರು ಬಗರ್‌ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ರಚಿಸಲು ಆಪಕಾಪ ಕಲ್ಪಿಸಲಾಗಿದೆ. 


ರಾಜ್ಯದಲ್ಲಿನ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 
ಬೆಂಗಳೂರು ನಗರ ವ್ಯಾಪ್ತಿಯ 27 ವಿಧಾನಸಭಾ 
ಕ್ಷೇತೆಗಳನ್ನು ಹೊರತುಪಡಿಸಿ ಉಳಿದಂತೆ 55 
ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಗರ್‌ಹುಕುಂ ಸಮಿತಿಗಳನ್ನು 
ರಚಿಸಲಾಗಿದೆ. 


ಆ) 


ಅಕ್ರಮ-ಸಕಮಕ್ಕಾಗ ಬಗರಪಾಪಂ ಸನಾ ಸ್ಸ್‌ 


ತರುವ ಯೋಜನೆ ಸರ್ಕಾರದ ಮುಂದಿದೆಯೇ; ಈ 
ಬಗ್ಗೆ ನ್ಯಾಯಾಲಯ ಸರ್ಕಾರಕ್ಕೆ ಪದೇ ಪದೇ 
ಎಚ್ಚರಿಗೆ ನೀಡುತ್ತಿರುವುದು 
ಬಂದಿರುತ್ತದೆಯೇ; (ವಿವರ ನೀಡುವುದು) 


ಸರ್ಕಾರದ ಗಮನಕ್ಕೆ 


ಬಂದಿದೆ” 


ಈ ಬಗ್ಗೆ ದಿನಾಂಕ: 12/02/2020ರಂದು 
ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ. 


ಇ) 


ಅಕ್ರಮ-ಸಕ್ರಮಕ್ಕಾಗಿ ಬಗರ್‌ಹುಕುಂ ಸಮಿತಿ 
ರಚನೆಯಾದರೆ ಎಷ್ಟು ರೈತರಿಗೆ ಅನುಕೂಲವಾಗುತ್ತದೆ 
ಹಾಗೂ ಫಾರಂ ನಂ.57ರ ಅಡಿ ಅರ್ಜಿ ಸಲ್ಲಿಸಲು 
ಇರುವ ಮಾನದಂಡವೇನು? (ವಿವರ ನೀಡುವುದು) 


ಕರ್ನಾಟಕ ಭೂ ಕಂದಾಯ ನಿಯಮಗಳು 1966 
ನಿಯಮ 108(ಎಫ್‌) ರಂತೆ ಮಂಜೂರಾತಿಯನ್ನು 
ಪಡೆಯಲು ಈ ಕೆಳಕಂಡ ಅರ್ಹತೆಯನ್ನು 
ಹೊಂದಿರಬೇಕು. 

* ಅವನು 18 ವರ್ಷ ವಯಸ್ಸು ದಾಟಿರಬೇಕು. 

*e ಆ ಜಮೀನು ಸ್ಥಿತವಾಗಿರುವ ತಾಲ್ಲೂಕಿನ 
ಮಿತಿಗಳೊಳಗೆ ಅಥವಾ ಪಕ್ಕದ ಶಾಲ್ಲೂಕಿನೊಳಗೆ 
ಅವನು ಖಾಯಂ ನಿವಾಸಿಯಾಗಿರಬೇಕು. - 

€ ಅವನು ವೈಯಕ್ತಿಕವಾಗಿ ಜಮೀನು ಬೇಸಾಯ 
ಮಾಡುತ್ತಿರುವ ಒಬ್ಬ ಸದ್ಭಾವಿಕ 
ಬೇಸಾಯಗಾರನಾಗಿರದ ಹೊರತು ಮತ್ತು 
ಕರ್ನಾಟಕ' ಭೂಸುಧಾರಣೆಗಳ ಅಧಿನಿಯಮ, 
1961ರ ಉಪಬಂಧಗಳ ಮೇರೆಗೆ ಜಮೀನನ್ನು 
ಹೊಂದುವುದರಿಂದ ಅಥವಾ 
ಪಡೆಯುವುದರಿಂದ ನಿಷೇಧಿಸಲ್ಲಟ್ಟಿರಬೇಕು. 


ಅವನು : 01/01/2005ಕ್ಕೆ ಪೂರ್ವದಲ್ಲಿ ಘಿ 
ಮೂರು ವರ್ಷಗಳಿಗೆ ಕಡಿಮೆಯಾಗಿರದ ಒಂದು 
ನಿರಂತವಾದ ಅವಧಿಗಾಗಿ ಆ ಜಮೀನಿನ 
ಅಧಿಕೃತ ಅಧಿಭೋಗದಾರನಾಗಿರದ ಹೊರತು 
ಸದರಿ ಅಧ್ಯಾಯದ ಮೇರೆಗೆ ಭೂ 
ಮಂಜೂರಾತಿ ಪಡೆಯಲು ಅರ್ಹನವಾಗ 
ತಕ್ಕುದಲ್ಲ. ಅನುಸೂಚಿತ ಜಾತಿ ಮತ್ತು 
ಅನುಸೂಚಿತ ಪಂಗಡದವರಾಗಿರುವ ವ್ಯಕ್ತಿಗಳ 
ಪ್ರಕರಣದಲ್ಲಿ, ಅಂಥ ಅವಧಿಯು ಒಂದು 
ವರ್ಷಕ್ಕಿಂತ ಕಡಿಮೆಯಾಗಿರ ತಕ್ಕುದಲ್ಲ. 


ಮಂಜೂರಿದಾರನು ತನ್ನ ಹಿಡುವಳಿ ಮತ್ತು 
ಮಂಜೂರಿ ಜಮೀನು ಸೇರಿ 4-38 ಎ/ಗುಂಟೆ 
ಒಳಗಡೆ ಇರತಕ್ಕದ್ದು. ER 


ಬೆಂಗಳೂರು ಮಹಾನಗರ ಪಾಲಿಕೆಯಿಂದ 18 
ಕಿ.ಮೀ. ನಗರಸಭೆ ' ಯಿಂದ 10 ಕಿಮೀ, 
ಪುರಸಭೆಯಿಂದ 5 ಕಿ.ಮೀ. ವ್ಯಾಪ್ತಿಯಿಂದ 
ಮೀರಬೇಕು. 


ಅವನು ವೈಯಕ್ತಿಕವೌಗಿ ಜಮೀನು ಬೇಸಾಯ 
ಮಾಡುತ್ತಿರುವ ಒಬ್ಬ ಸದ್ಭಾವಿಕ 
ಬೇಸಾಯಗಾರನಾಗಿರದ ಹೊರತು ಮತ್ತು 
ಕರ್ನಾಟಕ ಭೂಸುಧಾರಣೆಗಳ ಅಧಿನಿಯಮ, 
1961ರ ಉಪಬಂಧಗಳ ಮೇರೆಗೆ ಜಮೀನನ್ನು 
ಹೊಂದುವುದರಿಂದ ಅಥವಾ 
ಪಡೆಯುವುದರಿಂದ ನಿಷೇಧಿಸಲ್ಪಟ್ಟಿರಬೇಕು. 
ನಮೂನೆ-50 ಮತ್ತು ನಮೂನೆ-53ರಡಿ 
ಅರ್ಜಿ ಸಲ್ಲಿಸಿದವರು ನಮೂನೆ-57ರ ಅರ್ಜಿ 
ಸಲ್ಲಿಸಲು ಅರ್ಹರಾಗುವುದಿಲ್ಲ. 


ಸಂಖ್ಯೆ: ಆರ್‌ಡಿ 58 ಎಲ್‌ಜಿಕ್ಯೂ 2020 


ಹ 
pA ಮ 
(ಆರ್‌.ಅಶೋಕ) 


ಕಂದಾಯ ಸಚಿವರು 


